KA/ BG-GPO/2515/\WPP-47/2009-2011 






ಸಾ 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೪ | ಬೆಂಗಳೂರು, ಗುರುವಾರ, ಅಕ್ಟೋಬರ್‌ ೮, ೨೦೦೯ (ಆಶ್ಚಯುಜ ೧೬, ಶಕ ವರ್ಷ ೧೯೩೧) | ಸಂಚಿಕೆ ೪೦ 


ಭಾಗ - ೨ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಪಸಂಮೀ 180 ಮೀಜಸೇ 2008, ಬೆಂಗಳೂರು, ದಿನಾಂಕ: 14ನೇ ಸೆಪ್ಟೆಂಬರ್‌, 2009. 
ಮೀನುಗಾರಿಕೆ ಇಲಾಖೆಯ ಕೆಳಕಂಡ ಸಮೂಹ “ಎ” ಮತ್ತು “ಬಿ” ವೃಂದದ ಅಧಿಕಾರಿಗಳನ್ನು ತತ್‌ಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಕಾಣಿಸಿರುವ ಸ್ಥಳಗಳಿಗೆ ವರ್ಗಾಯಿಸಿ 
ನೇಮಿಸಿದೆ. 























ಕ್ರಸಂ | ಹೆಸರು ಮತ್ತು ಪಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಹುದ್ದೆ ವರ್ಗಾಯಿಸಲಾದ ಹುದ್ದೆ ಮತ್ತು ಸ್ಥಳ 

| ಶ್ರೀ ಕೆ. ಗಣಪತಿಭಟ್‌, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಸಹಕಾರಿ 
ಯೋಜನಾ ಸಮನ್ವಯಾಧಿಕಾರಿ, ಮೀನು ಮಾರಾಟ ಫೆಡರೇಷನ್‌ ಲಿಮಿಟೆಡ್‌, 
ಮಲ್ಪೆ ಮತ್ತು ಹೊನ್ನಾವರ ಮೀನುಗಾರಿಕೆ ಮಂಗಳೂರು ಇಲ್ಲಿ ಖಾಲಿ ಇರುವ ಆಡಳಿತ 
ಬಂದರುಗಳ ಯೋಜನೆ, ಮಲೆ ನಿರ್ದೇಶಕ ಹುದ್ದೆಗೆ ನಿಯೋಜನೆ ಮೇಲೆ ನೇಮಿಸಿದೆ. 

2 ಶ್ರೀ ಎ.ಎಸ್‌. ಕುಮಾರನಾಯ್ಕ, ಮೀನುಗಾರಿಕೆ ಸಹಾಯಕ ನಿರ್ದೇಶಕರು (ಶ್ರೇಣಿ-2), 
ಮೀನುಗಾರಿಕೆ ಸಹಾಯಕ ನಿರ್ದೇಶಕರು ಸೊರಬ-ಖಾಲಿ ಹುದ್ದೆಗೆ 
(ಶ್ರೇಣಿ-2), ಬಸವಕಲ್ವಾಣ, ಬೀದರ್‌ ಜಿಲ್ಲೆ 








ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1287 ಡಿ.ಎಂ. ರಾಜಣ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ (ಮೀ) 


HIGH COURT OF KARNATAKA 
NOTIFICATION GOB (1) 313/2009, Bangalore, Dated: 15" September, 2009 

In exercise of the powers conferred by Clause (a) of Sub-Rule (3) of Rule 6 of the Family Courts 
(Procedure Rules, 1987 the High Court of Karnataka hereby designates the Officers mentioned in 
column (2) as Vacation Judges of the Family Courts mentioned in column No. (3) for hearing of all matters 
which require to be immediately or promptly dealt with during the Dasara vacation of 2009 for the periods 
noted against them in Column No.4. 

(೭೩೭) 


















































೭೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೮, ೨೦೦೯ ಭಾಗ - ೨ 
TABLE 
Sl. Designation Family Court Period 
No. From To 
1 Il. Addl Prl Judge, Family Court, Bangalore 22.90.09 25.9.09 
Bangalore 
2 Ill Addl. Pri Judge, Family Court, Bangalore 26.9.09 1.10.09 
Bangalore 
3 | Addl. District and Sessions Belgaum 22.9.09 23.9.09 
Judge, Belgaum 
4 Il Addl District and Sessions Belgaum 24.9.09 26.9.09 
Judge, Belgaum 
5 Ill Addl. District and Sessions Belgaum 27.9.09 1.10.09 
Judge, Belgaum 
6 | Addl. District and Sessions Bijapur 22.9.09 23.9.09 
Judge, Bijapur 
7 Prl. District and Sessions Judge, Bijapur 24.9.09 1.10.09 
Bijapur 
8 Prl. Civil Judge (Sr. Dn) and Davanagere 22.9.09 1.10.09 
CJM., Davanagere 
9 Presiding Officer, Labour Court, Gulbarga 22.90.09 25.90.09 
Gulbarga 
10 | Judge, Family Court, Gulbarga Gulbarga 26.9.09 1.10.09 
11 | Judge, Family Court, Mysore Mysore 22.9.09 1.10.09 
12 | Addl. District and Sessions Raichur 22.9.09 26.9.09 
Judge, Raichur 
13 | Presiding Officer, Fast Track Raichur 27.9.09 1.10.09 
Court-l, Raichur 























By order of the High Court, 
P. KRISHNA BHAT 
Registrar (Judicial) 


P.R. 1292 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ ಡಿ 01 ಎಎಸ್‌ಡಿ 2008, ಬೆಂಗಳೂರು, ದಿನಾಂಕ: 1ನೇ ಸೆಪ್ಟೆಂಬರ್‌, 2009. 

ಶ್ರೀ ಎಂ.ಎಸ್‌. ಸುರೇಶ್‌, ಶಿರಸ್ತೇದಾರ್‌, ಸಹಾಯಕ ಆಯುಕ್ತರ ಕಛೇರಿ, ಯಾದಗೀರ್‌, ಗುಲ್ಬರ್ಗಾ ಜಿಲ್ಲೆ ಇವರ 
ವಿರುದ್ಧ ಗುಲ್ಬರ್ಗಾ ತಾಲ್ಲೂಕು, ಪಂಚಾಯತ್‌ ವ್ಯಾಪ್ತಿಯಲ್ಲಿ ಕಾಮಗಾರಿಗಳಲ್ಲಿ ನಡೆದ ಅವ್ಯವಹಾರಗಳ ಕುರಿತು ಜಂಟಿ 
ಇಲಾಖಾ ವಿಚಾರಣೆ ಹೂಡಲಾಗಿದ್ದರಿಂದ ಅವರನ್ನು ದಿನಾಂಕ:24.8.2000 ರಂದು ನಡೆದ ಇಲಾಖಾ ಮುಂಬಡ್ತಿ ಸಮಿತಿಯ 
ಸಭೆಯಲ್ಲಿ ಇವರ ಪ್ರಕರಣವನ್ನು ಮುಚ್ಚಿದ ಲಕೋಟೆಯಲ್ಲಿ ಇರಿಸಲಾಗಿತ್ತು. ಪ್ರಸ್ತುತ ಈ ಬಗ್ಗೆ ಸರ್ಕಾರದ ಆದೇಶ ಸಂ: ಗ್ರಾಆಪ 
62 ವಿಸೇಬಿ 96, ದಿನಾ೦ಕ:1.9.2003ರಲ್ಲಿ ಶ್ರೀ ಎಂ.ಎಸ್‌. ಸುರೇಶ್‌, ಶಿರಸ್ತೇದಾರ್‌ ಇವರನ್ನೊಳಗೊಂಡಂತೆ ಹೂಡಲಾಗಿದ್ದ 
ಜಂಟಿ ಇಲಾಖಾ ವಿಚಾರಣೆಯಲ್ಲಿ ಸದರಿಯವರ ವಿರುದ್ಧದ ಆರೋಪಗಳು ಸಾಬೀತಾಗಿಲ್ಲವಾದ್ದರಿಂದ ಸದರಿ ನೌಕರರನ್ನು 

ಆರೋಪದಿಂದ ಮುಕ್ತಗೊಳಿಸಿ ಇಲಾಖಾ ವಿಚಾರಣೆಯಿಂದ ಕೈಬಿಡಲಾಗಿದೆ. 
ಆದ್ದರಿಂದ ಶ್ರೀ ಎಂ.ಎಸ್‌. ಸುರೇಶ್‌, ಶಿರಸ್ತೇದಾರ್‌, ಇವರ ಜೇಷ್ಠತೆ ಕ್ರಸಂ. 3037 ಆಗಿದ್ದು, ಇವರಿಗಿಂತ 
ಜೇಷ್ಠತೆಯಲ್ಲಿ ಕಿರಿಯರಾದ ಶ್ರೀ ಎನ್‌. ಹನುಮಂತು (ಜೇಷ್ಟತಾ ಕ್ರಸಂ:3039) ಇವರಿಗೆ ತಹಶೀಲ್ದಾರ್‌ ಗುಂಪು-ಬಿ ವೃಂದಕ್ಕೆ 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೮, ೨೦೦೯ ೭೩೯ 





ಸರ್ಕಾರದ ಅಧಿಸೂಚನೆ ಸಂ:ಕ೦ಇ 32 ಎಎಸ್‌ಜಿ 2000, ದಿನಾಂಕ:4.12.2000 ರಲ್ಲಿ ಶ್ರೀಯುತರಿಗೆ ದಿನಾ೦ಕ:24.9.1997 
ರಿಂದ ಜಾರಿಗೆ ಬರುವಂತೆ ಪೂರ್ವಾನ್ವಯವಾಗಿ ಬಡ್ತಿ ನೀಡಿದ್ದು, ಶ್ರೀ ಎಂ.ಎಸ್‌. ಸುರೇಶ್‌ ಶಿರಸ್ತೇದಾರ್‌ ಇವರಿಗೂ ಸಹಾ 
ತಹಶೀಲ್ದಾರ್‌ ಗುಂಪು-ಬಿ ಹುದ್ದೆಗೆ ದಿನಾಂಕ:24.9.1997 ರಿಂದ ಜಾರಿಗೆ ಬರುವಂತೆ ಕರ್ನಾಟಕ ನಾಗರೀಕ ಸೇವಾ 
(ಆರ್‌ಪಿಪಿಪಿ) ನಿಯಮಾವಳಿಗಳು 1978ರ ನಿಯಮ 2(1(8ರಡಿಯಲ್ಲಿ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಬಡ್ತಿ ನೀಡಿ 
ಆದೇಶಿಸಿದೆ. 

ಶ್ರೀಯುತರು ಈ ಆದೇಶದನ್ವಯ ಮುಂದಿನ ಸ್ಥಳ ನೇಮಕಾತಿಗಾಗಿ ಸರ್ಕಾರದಲ್ಲಿ ವರದಿ ಮಾಡಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1288 ಎಸ್‌.ಬಿ. ಸಸಾಲಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಸೇವೆಗಳು-3) 
HIGH COURT OF KARNATAKA, BANGALORE 
NOTIFICATION 
No.HCBB-218/2009, Bangalore, Dated: 15" September, 2009 
Dasara Vacation of 2009 

The High Court will remain closed for Dasara Vacation from Tuesday the 22™ September 2009 to 
Thursday the 1° October 2009 (Both days inclusive). 

No appeals, Petitions or Applications and any other paper of Civil nature including Vakalathnama 
will be received during the Vacation except in cases where it is sought to obtain urgent interim orders like 
stay orders, attachment and temporary injunctions etc., 

Criminal Appeals, Criminal Revision Petitions, Criminal Petitions and urgent applications in 
Criminal matters will be received during the Dasara Vacation. 

There will be no sittings during Dasara Vacation in the Circuit Benches at Dharwad and 
Gulbarga. Urgent matters of the nature specified above pertaining to the Circuit Benches of 
Dharwad and Gulbarga may be filed/moved before the Principal Bench at Bangalore. 

During the Dasara Vacation, the office of the High Court will remain open from 10.15 AM to 5.00 
PM from Tuesday the 22 September 2009 to Thursday the 1° October 2009 (both days 
inclusive)\(Monday the 28" September 2009 is public holiday) and papers will be received during office 
hours. Saturday the 26" September 2009 will not be working day during the Dasara Vacation. 

Vacation Benches mentioned hereunder will sit on Wednesday the 23° Friday the 25" 
Wednesday the 30" September 2009 and Thursday the 1° October 2009 in Court Halls mentioned 
against them on the "SITTING DAYS" noted below at 10.30 AM during the Vacation to hear urgent 
matters. Matters of the nature referred to above filed during vacation and inclusive of the day previous to 
the sitting day will be posted before the respective Benches. But those cases filed on the sitting day will 
not be posted on that day, except by the Special Orders of the Vacation Bench. 

On the days of sitting, after completion of the Division Bench sitting, the Vacation Judges will sit 
single and take up Single Bench matters. 

Memos for posting will not be entertained by the Registrar (Judicial) or the Deputy Registrar 
during Dasara Vacation. Motions to take up the case /s shall be made before the respective Benches. 

PRINCIPAL BENCH AT BANGALORE 
VACATION BENCH DIVISION COURT VACATION JUDGES SINGLE COURT 
BENCH HALL BENCH HALL 
22.9.2009 to 1.10.2009 
Sitting day 23.9.2009 
Hon'ble Mr. Justice A.S. Bopanna 9 Hon'ble Mr. Justice A.S. Bopanna 9 
And 























































































































೭೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೮, ೨೦೦೯ ಭಾಗ - ೨ 
VACATION BENCH COURT VACATION JUDGES SINGLE COURT 
DIVISION BENCH HALL BENCH HALL 
Hon'ble Mr. Justice Aravind Kumar Hon'ble Mr. Justice A.N. Venugopala 10 

Gowda 
(All Division Bench matters) Hon'ble Mr. Justice Aravind Kumar 11 
22.9.2009 to 1.10.2009 
Sitting day 25.9.2009 
Hon'ble Mr. Justice A.S. Bopanna 9 Hon'ble Mr. Justice A.S. Bopanna 9 
And 
Hon'ble Mr. Justice Aravind Kumar Hon'ble Mr. Justice Arali Nagaraj 10 
(All Division Bench matters) Hon'ble Mr. Justice Aravind Kumar 11 
VACATION BENCH COURT VACATION JUDGES SINGLE COURT 
DIVISION BENCH HALL BENCH HALL 
22.9.2009 to 1.10.2009 
Sitting day 30.9.2009 
Hon'ble Mr. Justice Jawad Rahim 9 Hon'ble Mr. Justice Jawad Rahim 9 
And 
Hon'ble Mr. Justice B. Sreenivase Hon'ble Mr. Justice Arali Nagaraj 10 
Gowda 
(All Division Bench matters) Hon'ble Mr. Justice B. Sreenivase 11 
Gowda 
VACATION BENCH COURT VACATION JUDGES SINGLE COURT 
DIVISION BENCH HALL BENCH HALL 
22.9.2009 to 1.10.2009 
Sitting day 1.10.2009 
Hon'ble Mr. Justice H. Billappa 9 Hon'ble Mr. Justice H. Billappa 9 
And 
Hon'ble Mr. Justice Arali Nagaraj Hon'ble Mr. Justice Jawad Rahim 10 
(All Division Bench matters) Hon'ble Mr. Justice Arali Nagaraj 11 

















P.R. 1269 


By order of the Hon'ble Chief Justice, 
Registrar (Judicial) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 122 ಆಸೇವ 2009, ಬೆ೦ಗಳೂರು, ದಿನಾಂಕ: 29ನೇ ಜೂನ್‌, 2009. 
ಈ ಕೆಳಕಂಡ ಕೆ.ಎ.ಎಸ್‌. (ಸೂಪರ್‌ ಟೈಂ ಸ್ಕೇಲ್‌/ ಆಯ್ಕೆ ಶ್ರೇಣಿ/ಹಿರಿಯ/ಕರಿಯ ಶ್ರೇಣಿ) ಅಧಿಕಾರಿಗಳನ್ನು 
ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ 
ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ ನೇಮಿಸಿದೆ. 





| 
ಕ್ರಸಂ 


ಶ್ರೀ/ಶ್ರೀಮತಿ 


ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ 


ವರ್ಗಾವಣೆ/ನೇಮಕಾತಿ ಮಾಡಲಾದ ಹುದ್ದೆ 





1 ಎಂ.ಒ. ನಾಗರಾಜ್‌, 
ಸೂಪರ್‌ ಟೈಂ ಸ್ಕೇಲ್‌, 
ನೇಮಕಾತಿ ನಿರೀಕ್ಷಣೆಯಲ್ಲಿ 


೧೧೨ 








ಅಪರ ಆಯುಕ್ತರು (ಆಡಳಿತ ಮತ್ತು ಅಭಿವೃದ್ಧಿ), 
ಪ್ರಾದೇಶಿಕ ಆಯುಕ್ತರ ಕಛೇರಿ, ಬೆಳಗಾಂ-ಖಾಲಿ 
ಹುದ್ದೆಗೆ 

















ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೮, ೨೦೦೯ ೭೪೧ 
ಕ್ರಸ೦ | ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ ವರ್ಗಾವಣೆ/ನೇಮಕಾತಿ ಮಾಡಲಾದ ಹುದ್ದೆ 
ಶ್ರೀ/ಶ್ರೀಮತಿ 
2 |ಜಿ. ಜಯರಾಮ್‌, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಜಿಲ್ಲಾ 


ಸೂಪರ್‌ ಟೈಂ ಸ್ಕೇಲ್‌ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, 
ಜಿಲ್ಲಾ ಪಂಚಾಯತ್‌ ಚಾಮರಾಜನಗರ ಜಿಲ್ಲೆ. 
ಚಾಮರಾಜನಗರ 


ಪಂಚಾಯತ್‌, ಬೀದರ್‌-ಶ್ರೀ ಉಮೇಶ್‌ ಕುಸಗಲ್‌ 
ಇವರ ಸ್ಥಾನದಲ್ಲಿ 





ಎಸ್‌. ನರಸಿಂಹಯ್ಯ 
ಸೂಪರ್‌ ಟೈಂ ಸ್ಕೇಲ್‌, 
ನೇಮಕಾತಿ ನಿರೀಕ್ಷಣೆಯಲ್ಲಿ 


ಅಪರ ಕಾರ್ಯದರ್ಶಿ ಆಹಾರ ಮತ್ತು ನಾಗರೀಕ 
ಸರಬರಾಜು ಇಲಾಖೆ, ಕರ್ನಾಟಕ ಸರ್ಕಾರ 
ಸಚಿವಾಲಯ, ಬೆಂಗಳೂರು-ಖಾಲಿ ಹುದ್ದೆಗೆ 





ಡಾ: ಪಿ. ಬೋರೇಗೌಡ, 

ಸೂಪರ್‌ ಟೈಂ ಸ್ಕೇಲ್‌, 

ಆಯುಕ್ತರು, ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ, 
ಬೆಂಗಳೂರು 


ನಿರ್ದೇಶಕರು, ಜಲನಿರ್ಮಲ ಯೋಜನೆ, 
ಬೆಂಗಳೂರು-ಖಾಲಿ ಹುದ್ದೆಗೆ ನೇಮಿಸಲು ಇವರ 
ಸೇವೆಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು 


ಪಂಚಾಯತ್‌ ಇಲಾಖೆಯ ವಶಕ್ಕೆ ನೀಡಿದೆ. 





ಎಸ್‌. ಪುಟ್ಟಸ್ವಾಮಿ 

ಸೂಪರ್‌ ಟೈಂ ಸ್ಕೇಲ್‌, 

ಅಪರ ಆಯುಕ್ತರು, ಬೃಹತ್‌ ಬೆ೦ಗಳೂರು ಮಹಾನಗರ 
ಪಾಲಿಕೆ ಪೂರ್ವ ವಲಯ, ಬೆ೦ಗಳೂರು 


ಅಪರ ಪ್ರಾದೇಶಿಕ ಆಯುಕ್ತರು (ಭೂ ನಿರ್ವವಣೆ 
ಯೋಜನೆ ಮತ್ತು ಇತರೆ), ಪ್ರಾದೇಶಿಕ ಆಯುಕ್ತರ 
ಕಛೇರಿ, ಬೆ೦ಗಳೂರು-ಶ್ರೀ ವೆಂಕಟರಮಣ ಎನ್‌. 
ನಾಯಕ್‌ ಇವರ ಸ್ಥಾನದಲ್ಲಿ. 





ವೆಂಕಟರಮಣ ಎನ್‌. ನಾಯಕ್‌ 

ಸೂಪರ್‌ ಟೈಂ ಸ್ಕೇಲ್‌, 

ಅಪರ ಪ್ರಾದೇಶಿಕ ಆಯುಕ್ತರು, (ಭೂ ನಿರ್ವಹಣೆ 
ಯೋಜನೆ ಮತ್ತು ಇತರೆ), ಪ್ರಾದೇಶಿಕ ಆಯುಕ್ತರ ಕಛೇರಿ, 
ಬೆಂಗಳೂರು 


ಅಪರ ಆಯುಕ್ತರು ಬೃಹತ್‌ ಬೆಂಗಳೂರು 
ಮಹಾನಗರ ಪಾಲಿಕೆ, ಪೂರ್ವವಲಯ, 
ಬೆ೦ಗಳೂರು-ಶ್ರೀ ಎಸ್‌. ಪುಟ್ಟಸ್ವಾಮಿ ಇವರ 
ಸ್ಥಾನದಲ್ಲಿ ನೇಮಿಸಲು ಇವರ ಸೇವೆಯನ್ನು 


ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 





ಪಾಂಡುರಂಗ ಬೊಮ್ಮಯ್ಯ ನಾಯಕ್‌ 

ಸೂಪರ್‌ ಟೈಂ ಸ್ಕೇಲ್‌, 

ಯೋಜನಾ ನಿರ್ದೇಶಕರು, ಬೃಹತ್‌ ಬೆ೦ಗಳೂರು ನೀರು 
ಸರಬರಾಜು ಮತ್ತು ಒಳಚರಂಡಿ ಮಂಡಳಿ, ಬೆಂಗಳೂರು 


ಆಯುಕ್ತರು ಕೊಳಚೆ ನಿರ್ಮೂಲನಾ ಮಂಡಳಿ, 
ಬೆಂಗಳೂರು ಡಾ: ಪಿ. ಬೋರೇಗೌಡ ಇವರ 
ಸ್ಥಾನದಲ್ಲಿ ನೇಮಿಸಲು ಇವರ ಸೇವೆಯನ್ನು ವಸತಿ 
ಇಲಾಖೆಯ ವಶಕ್ಕೆ ನೀಡಿದೆ. 

















ಪಾಲಿಕೆ ದಾಸರಹಳ್ಳಿ, ವಲಯ, ಬೆಂಗಳೂರು 





8 | ಎಸ್‌.ಎನ್‌. ನಾಗರಾಜ್‌ ಅಪರ ಆಯುಕ್ತರು, ಬೃಹತ್‌ ಬೆಂಗಳೂರು 
ಸೂಪರ್‌ ಟೈಂ ಸ್ಕೇಲ್‌, ಮಹಾನಗರ ಪಾಲಿಕೆ, ದಾಸರಹಳ್ಳಿ ವಲಯ, 
ಮುಖ್ಯ ಆಡಳಿತಾಧಿಕಾರಿ, ವೈದ್ಯಕೀಯ ಶಿಕ್ಷಣ ಇಲಾಖೆ ಬೆ೦ಗಳೂರು-ಶ್ರೀ ಕೆ.ಎಂ. ರಾಮಚಂದ್ರನ್‌ ಇವರ 
ಬೆ೦ಗಳೂರು ಸ್ಥಾನದಲ್ಲಿ ನೇಮಿಸಲು ಇವರ ಸೇವೆಯನ್ನು 

ನಗರಾಭಿವೃದ್ದಿ ಇಲಾಖೆಯ ವಶಕ್ಕೆ ನೀಡಿದೆ. 

9 |ಕೆ. ಸುಂದರ್‌ ನಾಯಕ್‌, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಜಿಲ್ಲಾ 
ಆಯ್ಕೆ ಶ್ರೇಣಿ, ಪಂಚಾಯತ್‌, ಚಾಮರಾಜನಗರ ಜಿಲ್ಲೆ, 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಇಲಾಖೆಯ ಚಾಮರಾಜನಗರ-ಶ್ರೀ ಜಿ. ಜಯರಾಮ್‌ ಇವರ 
ಅಧಿಕಾರಿ, ಮುಖ್ಯ ಕಾರ್ಯನಿರ್ವಾಹಣಾಧಿಕಾರಿ, ಸ್ಥಾನದಲ್ಲಿ 
ಜಿಲ್ಲಾ ಪಂಚಾಯತ್‌, ಚಿಕ್ಕಮಗಳೂರು ಜಿಲ್ಲೆ, 
ಚಿಕ್ಕಮಗಳೂರು 

10 | ಕೆ.ಎಂ. ರಾಮಚಂದ್ರನ್‌, ನಿರ್ದೇಶಕರು, ಸಹಕಾರ ಸಂಘಗಳ ಲೆಕ್ಕ 
ಆಯ್ಕೆ ಶ್ರೇಣಿ ಪರಿಶೋಧನಾ ಇಲಾಖೆ, ಬೆಂಗಳೂರು-ಖಾಲಿ 
ಜಂಟಿ ಆಯುಕ್ತರು, ಬೃಹತ್‌ ಬೆಂಗಳೂರು ಮಹಾನಗರ |ಹುದ್ದೆಗೆ 








ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೮, ೨೦೦೯ 


ಅಧಿಕಾರಿಯ ಹೆಸರು ಮತ್ತು ಪಸ್ತುತ ಹುದ್ದೆ 
ಶ್ರೀ/ಶ್ರೀಮತಿ 


ಭಾಗ - ೨ 
ವರ್ಗಾವಣೆ/ನೇಮಕಾತಿ ಮಾಡಲಾದ ಹುದ್ದೆ 





ಎಸ್‌.ಟಿ. ಅಂಜನ್‌ ಕುಮಾರ್‌, 
ಆಯ್ಕೆ ಶ್ರೇಣಿ, ಮುಖ್ಯ ಆಡಳಿತಾಧಿಕಾರಿ, ಆರೋಗ್ಯ ಮತ್ತು 
ಕುಟುಂಬ ಕಲ್ವಾಣ ಸೇವೆಗಳ ಇಲಾಖೆ, ಬೆ೦ಗಳೂರು 


ರಿಜಿಸ್ಟಾರ್‌ (ಮೌಲ್ಯಮಾಪನ), ಬೆಂಗಳೂರು 
ವಿಶ್ವವಿದ್ಯಾಲಯ, ಬೆಂಗಳೂರು-ಖಾಲಿ ಹುದ್ದೆಗೆ 





12 


ಎಸ್‌.ಎ. ಮಠದ್‌, 

ಆಯ್ಕೆ ಶ್ರೇಣಿ, 

ಯೋಜನಾ ನಿರ್ದೇಶಕರು, ಜಿಲ್ಲಾ ನಗರಾಭಿವೃದ್ಧಿ ಕೋಶ, 
ಧಾರವಾಡ 


ಮುಖ್ಯ ಆಡಳಿತಾಧಿಕಾರಿ, ಕರ್ನಾಟಕ ವೈದ್ಯಕೀಯ 
ವಿಜ್ಞಾನ ಸಂಸ್ಥೆ (ಕಿಮ್ಸ್‌). ಹುಬ್ಬಳ್ಳಿ- ಖಾಲಿ ಹುದ್ದೆಗೆ 





ಕೆ. ಕೃಷ್ಣೇಗೌಡ, 
ಣ 
ಆಯ್ಕೆ ಶ್ರೇಣಿ, 
ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು 


ಜಂಟಿ ನಿರ್ದೇಶಕರು 
ಕಛೇರಿ, ಸಾರ್ವಜನಿಕ 
ಬೆಂಗಳೂರು-ಖಾಲಿ ಹುದ್ದೆ 


(ಆಡಳಿತ), 
ಶಿಕಣ 
[90 


ಆಯುಕ್ತರ 
ಇಲಾಖೆ, 





ಎನ್‌. ಜಯದೇವ್‌, 


ಅಪರ ನಿರ್ದೇಶಕರು, ಕರ್ನಾಟಕ ರಾಜ್ಯ ಡಗ್ಗ್‌ 





ನೇಮಕಾತಿ ನಿರೀಕ್ಷೆಯಲ್ಲಿ 


[se 


ಆಯ್ಕೆ ಶ್ರೇಣಿ, ಲಾಜಿಸ್ಟಿಕ್‌. ಮತ್ತು ವೇರ್‌ಹೌಸಿಂಗ್‌ ಸೊಸೈಟಿ 
ಅಪರ ವ್ಯವಸ್ಥಾಪಕ ನಿರ್ದೇಶಕರು, ಬೆ೦ಗಳೂರು-ಶ್ರೀ ಎಲ್‌. ರಾಧಾಕೃಷ್ಣ ಇವರ 
8175 ಬೆಂಗಳೂರು ಸ್ಥಾನದಲ್ಲಿ 

15 | ತೇಜಸ್ಥಿನಿ ಸದಾನಂದ ನಾಯಕ್‌, ಯೋಜನಾ ನಿರ್ದೇಶಕರು, ಜಿಲ್ಲಾ ನಗರಾಭಿವೃದ್ಧಿ 
ಹಿರಿಯ ಶ್ರೇಣಿ ಕೋಶ, ಧಾರವಾಡ ಹುದ್ದೆಗೆ ಶ್ರೀ ಎಸ್‌.ಎ. ಮಠದ್‌ 


ಇವರ ಸ್ಥಾನದಲ್ಲಿ ನೇಮಿಸಲು ಇವರ ಸೇವೆಯನ್ನು 
ನಗರಾಭಿವೃದ್ದಿ ಇಲಾಖೆಯ ವಶಕ್ಕೆ ನೀಡಿದೆ. 





ಜಿ.ಸಿ. ಅನಿಲ್‌ ಕುಮಾರ್‌, 
ಹಿರಿಯ ಶ್ರೇಣಿ, 
ವಿಶೇಷ ಭೂಸ್ವಾಧೀನಾಧಿಕಾರಿ, 


ಜಂಟಿ ನಿರ್ದೇಶಕರು, ಎನ್‌.ಆರ್‌.ಇ.ಜಿ.ಎ., 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
ಇಲಾಖೆ, ಬೆಂಗಳೂರು-ಖಾಲಿ ಹುದ್ದೆಗೆ 








ನಿಗಮ ನಿಯಮಿತ, ಬೆ೦ಗಳೂರು 


ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ದಿ ಮಂಡಳಿ, 
ಬೆ೦ಗಳೂರು 

17 | ಜಿ.ಹೆಚ್‌. ಪುಟ್ಟಹಲಗಯ್ಯ ಪ್ರಧಾನ ವ್ಯವಸ್ಥಾಪಕರು, ಕರ್ನಾಟಕ ರಾಜ್ಯ ಆಹಾರ 
ಹಿರಿಯ ಶ್ರೇಣಿ ಮತ್ತು ನಾಗರೀಕ ಸರಬರಾಜು ನಿಗಮ ನಿಯಮಿತ, 
ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಬೆ೦ಗಳೂರು-ಶ್ರೀ ಎಸ್‌.ಆರ್‌. ವೆಂಕಟೇಶ್‌ ಇವರ 
ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ | ಸ್ಥಾನದಲ್ಲಿ ನೇಮಿಸಲು ಇವರ ಸೇವೆಯನ್ನು 
ಮಂಡಳಿ, ಬೆಂಗಳೂರು ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ 

ವ್ಯವಹಾರಗಳ ಇಲಾಖೆಯ ವಶಕ್ಕೆ ನೀಡಿದೆ. 

18 | ಎಸ್‌.ಆರ್‌. ವೆಂಕಟೇಶ್‌, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, 
ಪ್ರಧಾನ ವ್ಯವಸ್ಥಾಪಕರು, ಬೆಂಗಳೂರು ನೀರು ಸರಬರಾಜು ಮತ್ತು 
ಕರ್ನಾಟಕ ರಾಜ್ಯ ಆಹಾರ ಮತ್ತು ನಾಗರೀಕ ಸರಬರಾಜು | ಒಳಚರಂಡಿ ಮಂಡಳಿ, ಬೆಂಗಳೂರು ಹುದ್ದೆಗೆ-ಶ್ರೀ 


ಜಿ.ಹೆಚ್‌. ಪುಟ್ಟಹಲಗಯ್ಯ ಇವರ ಸ್ಥಾನದಲ್ಲಿ 
ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ 
ಇಲಾಖೆಯ ವಶಕ್ಕೆ ನೀಡಿದೆ. 














19 ಬಿ.ಪಿ. ಅಡ್ಡೂರ್‌, ಹಿರಿಯ ಉಪವಿಭಾಗಾಧಿಕಾರಿ, ಹೊಸಪೇಟೆ 
ಹಿರಿಯ ಶ್ರೇಣಿ, ಉಪವಿಭಾಗ, ಹೊಸಪೇಟೆ, ಬಳ್ಳಾರಿ ಜಿಲ್ಲೆ- ಶ್ರೀ 
ನೇಮಕಾತಿ ನಿರೀಕ್ಷಣೆಯಲ್ಲಿ ಜಿ.ಕೆ. ನಾಗೇಂದ್ರಪ್ಪ ಇವರ ಸ್ಥಾನದಲ್ಲಿ 








ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, 


ಅಕ್ಟೋಬರ್‌ ೮, ೨೦೦೯ ೭೪೩ 






































ಉಪವಿಭಾಗಾಧಿಕಾರಿ. ಬೈಲಹೊಂಗಲ 
ಉಪವಿಭಾಗ, ಬೆಳಗಾಂ ಜಿಲ್ಲೆ 





ಕ್ರಸಂ | ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ ವರ್ಗಾವಣೆ/ನೇಮಕಾತಿ ಮಾಡಲಾದ ಹುದ್ದೆ 
ಶ್ರೀ/ಶ್ರೀಮತಿ 

20 | ಎನ್‌. ಶಿವರಾಜ್‌ ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ 
ಹಿರಿಯ ಶ್ರೇಣಿ, ದಂಡಾಧಿಕಾರಿಗಳು, ಕೋಲಾರ ಜಿಲ್ಲೆ, ಕೋಲಾರ 
ನೇಮಕಾತಿ ನಿರೀಕ್ಷಣೆಯಲ್ಲಿ ಕೆ.ಎಂ. ಚಂದ್ರೇಗೌಡ ಇವರ ಸ್ಥಾನದಲ್ಲಿ 

21 | ಸಿ.ಪಿ. ಶೈಲಜಾ ಉಪ ನಿರ್ದೇಶಕರು (ಆಡಳಿತ), ರಾಷ್ಟ್ರೀಯ 
ಹಿರಿಯ ಶ್ರೇಣಿ, ಯುನಾನಿ ವೈದ್ಯಕೀಯ ಸಂಸ್ಥೆ, ಬೆಂಗಳೂರು-ಖಾಲಿ 
ನೇಮಕಾತಿ ನಿರೀಕ್ಷಣೆಯಲ್ಲಿ ಹುದ್ದೆಗೆ 

22 | ಚಿಕ್ಕಮುನಿಯಪ್ಪ, ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ 
ಹಿರಿಯ ಶ್ರೇಣಿ, ದಂಡಾಧಿಕಾರಿಗಳು, ರಾಯಚೂರು ಜಿಲ್ಲೆ, 
ನೇಮಕಾತಿ ನಿರೀಕ್ಷಣೆಯಲ್ಲಿ ರಾಯಚೂರು-ಖಾಲಿ ಹುದ್ದೆಗೆ 

23 | ಆರ್‌. ಶ್ರೀನಿವಾಸ್‌, ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ 
ಹಿರಿಯ ಶ್ರೇಣಿ, ದಂಡಾಧಿಕಾರಿಗಳು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, 
ಹಿರಿಯ ಸಹಾಯಕ ಆಯುಕ್ತರು (ಜಾರಿದಳ), | ಬೆ೦ಗಳೂರು-ಶ್ರೀ ಕೆ. ಕೃಷ್ಣೇಗೌಡ ಇವರ ಸ್ಥಾನದಲ್ಲಿ 
ಜಿಲ್ಲಾಧಿಕಾರಿಗಳ ಕಛೇರಿ, ಬೆಂಗಳೂರು ನಗರ ಜಿಲ್ಲೆ 
ಬೆಂಗಳೂರು 

24 |ಕೆ.ಎಂ. ಚಂದ್ರೇಗೌಡ ಮುಖ್ಯ ಯೋಜನಾಧಿಕಾರಿ, ಜಿಲ್ಲಾ ಪಂಚಾಯತ್‌, 
ಹಿರಿಯ ಶ್ರೇಣಿ, ರಾಯಚೂರು-ಖಾಲಿ ಹುದ್ದೆಗೆ 
ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ 
ದಂಡಾಧಿಕಾರಿಗಳು, ಕೋಲಾರ ಜಿಲ್ಲೆ, ಕೋಲಾರ 

25 |ಕೆ. ಜ್ಯೋತಿ ಸಹಾಯಕ ಆಯುಕ್ತರು, ಬೃಹತ್‌ ಬೆಂಗಳೂರು 
ಕಿರಿಯ ಶ್ರೇಣಿ ಮಹಾನಗರ ಪಾಲಿಕೆ, ಬೆ೦ಗಳೂರು-ಖಾಲಿಯಿರುವ 
ನೇಮಕಾತಿ ನಿರೀಕ್ಷಣೆಯಲ್ಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು 

ನಗರಾಭಿವೃದ್ದಿ ಇಲಾಖೆಯ ವಶಕ್ಕೆ ನೀಡಿದೆ. 

26 |ಸಿ. ಸತ್ಯಭಾಮ, ಸಹಾಯಕ ಆಯುಕ್ತರು, ಬೃಹತ್‌ ಬೆಂಗಳೂರು 
ಕಿರಿಯ ಶ್ರೇಣಿ ಮಹಾನಗರ ಪಾಲಿಕೆ, ಬೆಂಗಳೂರು-ಖಾಲಿಯಿರುವ 
ನೇಮಕಾತಿ ನಿರೀಕ್ಷೆಯಲ್ಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು 

ನಗರಾಭಿವೃದ್ದಿ ಇಲಾಖೆಯ ವಶಕ್ಕೆ ನೀಡಿದೆ. 

27 | ಕೆ.ಬಿ. ಚಿಕ್ಕಬೆಟ್ಟಯ್ಯ ವಿಶೇಷ ಭೂಸ್ವಾಧೀನಾಧಿಕಾರಿ, ಕರ್ನಾಟಕ ಕೈಗಾರಿಕಾ 
ಕಿರಿಯ ಶ್ರೇಣಿ ಪ್ರದೇಶಾಭಿವೃದ್ಧಿ ಮಂಡಳಿ, ಬೆಂಗಳೂರು-ಶ್ರೀ ಜಿ.ಸಿ. 
ಸಹಾಯಕ ಆಯುಕ್ತರು, ಅನಿಲ್‌ಕುಮಾರ್‌, ಇವರ ಸ್ಥಾನದಲ್ಲಿ ನೇಮಿಸಲು 
ಬೆಂಗಳೂರು ದಕ್ಷಿಣ ಉಪವಿಭಾಗ, ಬೆಂಗಳೂರು ಇವರ ಸೇವೆಯನ್ನು ವಾಣಿಜ್ಯ ಮತ್ತು ಕೈಗಾರಿಕಾ 

ಇಲಾಖೆಯ ವಶಕ್ಷೆ ನೀಡಿದೆ. 

28 | ಬಿ.ಸಿ. ಸತೀಶ್‌, ಉಪವಿಭಾಗಾಧಿಕಾರಿ, ಬೈಲಹೊಂಗಲ 
ಕಿರಿಯ ಶ್ರೇಣಿ ಉಪವಿಭಾಗ, ಬೆಳಗಾಂ ಜಿಲ್ಲೆ-ಶ್ರೀ ಕೆ. ಶ್ರೀನಿವಾಸ್‌ 
ಉಪವಿಭಾಗಾಧಿಕಾರಿ, ಕುಮಟಾ ಉಪವಿಭಾಗ, ಇವರ ಸ್ಥಾನದಲ್ಲಿ 
ಉತ್ತರ ಕನ್ನಡ ಜಿಲ್ಲೆ 

29 |ಕೆ. ಶ್ರೀನಿವಾಸ್‌, ಉಪ ಮುಖ್ಯ ಆಡಳಿತಾಧಿಕಾರಿ, ಖಾದಿ ಮತ್ತು 
ಕಿರಿಯ ಶ್ರೇಣಿ ಗ್ರಾಮೋದ್ಯೋಗ ಮಂಡಳಿ, ಬೆಂಗಳೂರು-ಖಾಲಿ 


ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ವಾಣಿಜ್ಯ 
ಮತ್ತು ಕೈಗಾರಿಕೆ ಇಲಾಖೆಯ ವಶಕ್ಕೆ ನೀಡಿದೆ. 








೭೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೮, ೨೦೦೯ ಭಾಗ - ೨ 





ಶ್ರೀ ಮಹಂತೇಶ್‌ ಬೀಳಗಿ, ಕೆ.ಎ.ಎಸ್‌ ಕಿರಿಯ ಶ್ರೇಣಿ ಅಧಿಕಾರಿ, ಉಪವಿಭಾಗಾಧಿಕಾರಿ, ಧಾರವಾಡ ಇವರನ್ನು 
ದಿನಾ೦ಕ:15.6.09 ರ ಸಂಖ್ಯೆ: ಸಿಆಸುಇ 107 ಆಸೇವ 2009ರ ಅಧಿಸೂಚನೆಯಲ್ಲಿ ಬೈಲಹೊಂಗಲ ಉಪವಿಭಾಗಾಧಿಕಾರಿಯಾಗಿ 
ನೇಮಿಸಿರುವುದನ್ನು ರದ್ದುಪಡಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1263 ಎಚ್‌.ಆರ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
HIGH COURT OF KARNATAKA 
NOTIFICATION 
GOB (1) 406/2008, Bangalore, Dated: 9" September, 2009 
Smt Preeth J., presently working as Civil Judge (Jr.Dn.) and JMFC, Srinivaspur (who was then 
under training at Karnataka Judicial Academy, Bangalore), is granted Extra Ordinary Leave for 15 days 
from 15.12.2008 to 29.12.2008 (bdi), on Medical Grounds and Maternity leave for 135 days from 
30.12.2008 to 13.5.2009 (bdi). 
Smt Preeth J., Civil Judge (Jr. Dn) has been posted as Civil Judge (Jr. Dn.), JMFC., Srinivaspur, 
after the expiry of Maternity leave. 
By order of the High Court 
P.R. 1289 Deputy Registrar 
HIGH COURT OF KARNATAKA 
NOTIFICATION No. GOB (1) 349/2004, Bangalore, Dated: 9" September, 2009 
In exercise of powers conferred under Section 12(2) of the Code of Criminal Procedure, 1973, the 
Civil Judge (Sr. Dn) and JMFC., Kollegal, is hereby appointed as Addl. Chief Judicial Magistrate, for 
Chamarajanagar District, after office hours of 29.8.2009 till 12 midnight. 
By order of the High Court 
P.R. 1290 Registrar Judicial 
HIGH COURT OF KARNATAKA 
NOTIFICATION No. GOB (1) 3/2009, Bangalore, Dated: 14" September, 2009 
The Presiding Officer of the Courts mentioned at Column No. 1 below, are concurrently appointed 
as the Presiding Officers of the Courts mentioned against their names at Column No. 2, with immediate 
effect and until further orders: 























Designation of the Presiding Officer Name of the Courts to which concurrent appointment is 
made 

1. | || Addl. Civil Judge Prl. Civil Judge (Jr. Dn) & JMFC Il Court, Hassan. 
(Jr. Dn.) & JMFC Ill Court, Hassan 

2. | Civil Judge (Sr. Dn.), Prl. Civil Judge (Jr. Dn) & JMFC Arasikere 
Arasikere 

3. | Civil Judge (Sr. Dn.), Addl. Civil Judge (Jr. Dn) and JMFC., Arasikere 
Arasikere 

4. | Addl Civil Judge (Jr. Dn).,and JMFC, | Civil Judge (Jr. Dn.) and JMFC., Channarayapatna 
Channarayapatna 











By order of the High Court 
P.R. 1296 R.B. BUDIHAL 
Registrar General 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೮, ೨೦೦೯ 


೭೪೫ 





HIGH COURT OF KARNATAKA 
NOTIFICATION 
No. GOB (1) 3/2009, Bangalore, Dated: 14" September, 2009 
The Presiding Officers of the Courts mentioned at Column No. 1 below, are concurrently 


appointed as the Presiding Officers of the Courts mentioned against their names at Column No. 2, with 


immediate effect and until further orders: 





























Designation of the Presiding Officer Name of the Courts to which concurrent appointment is 
made 
1. | || Addl. Civil Judge (Jr. Dn.) & JMFC Prl. Civil Judge (Jr. Dn) & JMFC Shimoga. 
Shimoga 
2.|IV Add. Civil Judge (Jr. Dn) and | 1Addl. Civil Judge (Jr. Dn) Shimoga 
JMFC., Shimoga AND 
Ill Addl. Civil Judge (Jr. Dn) and JMFC, Shimoga 
3. | Civil Judge (Jr. Dn.), and Addl JMFC, | Addl. Civil Judge (Jr. Dn) and JMFC., Bhadravathi 
Bhadravathi 
4. | Civil Judge (Jr.Dn).,and JMFC, Soraba Prl. Civil Judge (Jr. Dn.) Sagar 
AND 
| Addl. Civil Judge (Jr. Dn) and JMFC, Sagar 
By order of the High Court 
P.R. 1297 R.B. BUDIHAL 


Registrar General 


HIGH COURT OF KARNATAKA 
NOTIFICATION 
No. GOB (I) 3/2009, Bangalore, Dated: 11" September, 2009 
The Presiding Officers of the Courts mentioned at Column No. 1 below, are concurrently 


appointed as the Presiding Officers of the Courts mentioned against their names at Column No. 2, for the 
period from 1.9.2009 to 31.10.2009. 
































Designation of the Presiding Officer Name of the Courts to which concurrent appointment is 
made 

1. | ||| Addl. | Civil Judge (Jr. Dn.) Mysore JMFC Il Court, Mysore . 
2. | IV Addl. | Civil Judge (Jr. Dn) Mysore JMFC,lll,Court, Mysore. 
3. | Civil Judge (Jr. Dn.) & JMFC, Hunsur Civil Judge (Jr. Dn) and JMFC., K.R. Nagar-Civil Side 
4. | Civil Judge (Sr.Dn).,and JMFC, K.R. | Civil Judge (Jr. Dn.) and JMFC., K.R. Nagar. 

Nagar -Criminal and administration 
5.|V. Addl. | Civil Judge (Jr. Dn) and | | ಡಿ೮೮1. | Civil Judge (Jr. Dn.) and JMFC., Mysore 

JMFC., Mysore 

By order of the High Court 

P.R. 1298 R.B. BUDIHAL 


Registrar General 








೭೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೮, ೨೦೦೯ ಭಾಗ - ೨ 





HIGH COURT OF KARNATAKA 
NOTIFICATION 
No. GOB (I) 3/2009, Bangalore, Dated: 11" September, 2009 
The Presiding Officer of the Court of Addl. Civil Judge (Jr. Dn) ,Shidlaghatta, is concurrently 
appointed as the Presiding Officer of the court of Civil Judge (Jr. Dn.) & JMFC., Shidlaghatta, for the 
period from 1.9.2009 to 31.10.2009. 


By order of the High Court 
P.R. 1299 R.B. BUDIHAL 
Registrar General 
HIGH COURT OF KARNATAKA 
NOTIFICATION 
No. GOB (1) 257/2006, Bangalore, Dated: 11" September, 2009 

In exercise of the powers conferred by sub-section (1) of Section 13 of the Code of Criminal 
Procedure, 1973 (Central Act 2 of 1974), the High Court of Karnataka hereby confers powers of Judicial 
Magistrate of the Second Class on Kum. Deepthi Dilipa Mehandale. 1.A.S. Probationer of Karnataka (2008 
batch) and appoints her as Special Judicial Magistrate under sub-section (2) of Section-13 of the said 
Code for trial of cases transferred to her by the Prl. District and Sessions Judge, Belgaum, from 2.9.2009 
to 8.9.2009. 


By order of the High Court 
P.R. 1300 R.B. BUDIHAL 
Registrar General 
HIGH COURT OF KARNATAKA 
NOTIFICATION 
No. GOB (1) 257/2006, Bangalore, Dated: 11" September, 2009 

In exercise of the powers conferred by sub-section (1) of Section 13 of the Code of Criminal 
Procedure, 1973 (Central Act 2 of 1974), the High Court of Karnataka hereby confers powers of Judicial 
Magistrate of the Second Class on Sri Ujjwal Kumar Ghosh, 1.A.S. Probationer of Karnataka (2008 batch) 
and appoints him as Special Judicial Magistrate under sub-section (2) of Section-13 of the said Code for 
trial of cases transferred to him by the ಗಗ. District and Sessions Judge, Gulbarga, from 2.9.2009 to 
8.9.2009. 


By order of the High Court 
P.R. 1301 R.B. BUDIHAL 
Registrar General 
HIGH COURT OF KARNATAKA 
NOTIFICATION 
No. GOB (1) 373/2008, Bangalore, Dated: 14" September, 2009 

Smt K. Sukanya, the then | Addl. Prl Judge, Family Court, Bangalore, presently working as | Addl. 
District and Sessions Judge, Tumkur, is granted Commuted leave for 12 days from 4.11.2008 to 
15.11.2008 (bdi), on Medical Grounds and 3 days from 24.11.2008 to 26.11.2008 (bdi), on Medical 
Grounds. 

The Prl. Judge, Family Court, Bangalore, has been placed in additional charge of the court of the 
| Addl. Prl. Judge, Family Court, Bangalore, during the above leave period. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೮, ೨೦೦೯ ೭೪೭ 





Smt K. Sukanya, the then | Addl. Prl. Judge, Family court, Bangalore, presently working as | Addl. 
District and Sessions Judge, Tumkur, is re-posted to the same post on expiry of leave. 


By order of the High Court 
P.R. 1302 Deputy Registrar 
HIGH COURT OF KARNATAKA 
NOTIFICATION 
GOB (1) 222/2009, Bangalore, Dated: 15" September, 2009 

Sri Basavaraj 5. Sappannavar, the then XIX Addl. Judge, Court of Small Causes, Bangalore, 
presently working as Ill Addl. City Civil and Sessions Judge, Bangalore City , is granted Earned leave for 
6 days from 15.6.2009 to 20.6.2009 (bdi) with permission to prefix and suffix the General Holidays on 
14.6.2009 and 21.6.2009, on Private Affairs. 

The | Addl. Judge, Court of Small Causes, Bangalore, is placed in additional charge of the court 
of the XIX Addl. Judge, Court of Small Causes, Bangalore, during the above leave period. 

Sri Basavaraj 5. Sappannavar, the then XIX Addl. Judge, Court of Small Causes, Bangalore, 
presently working as Ill Addl., City Civil and Sessions Judge, Bangalore City, is re-posted to the same 
post on expiry of leave periods. 


By order of the High Court 
P.R. 1303 Deputy Registrar 
HIGH COURT OF KARNATAKA 
NOTIFICATION 
GOB (1) 270/2009, Bangalore, Dated: 15" September, 2009 

Smt 5. Nirmala Devi, the then Prl Civil Judge (Jr. Dn.) and JMFC., Shimoga, presently working as 
Il Addl. Civil Judge (Sr. Dn.), Shimoga, is granted Earned leave for 10 days from 29.6.2009 to 8.7.2009 
(bdi), on Private affairs. 

The | Addl. Civil Judge (Jr. Dn) and JMFC., Shimoga, is placed in additional charge of the court of 
the Prl Civil Judge (Jr. Dn) and JMFC., Shimoga, during the above leave period. 

Smt 5. Nirmala Devi, the then Prl Civil Judge (Jr. Dn) and JMFC., Shimoga, presently working as 
|| Addl., Civil Judge (Sr. Dn.,) Shimoga, is re-posted to the same post on expiry of the above leave period. 


By order of the High Court 
P.R. 1304 Deputy Registrar 
HIGH COURT OF KARNATAKA 
NOTIFICATION 
GOB (1) 174/2009, Bangalore, Dated: 15" September, 2009 
Sri Bhimappa ಅ. Jattennavar, | Addl. City Civil and Sessions Judge, Bangalore, has been granted 
Earned Leave for the following periods. 

1. For 10 days from 18.5.2009 to 27.5.2009 (bdi) with permission to prefix General Holiday on 
17.5.2009, on Private Affairs. 

2. For9days from 22.6.2009 to 30.6.2009 with permission to prefix General Holiday 21.6.2009, 
on Medical Grounds. 

3. For 8 days from 3.7.2009 to 10.7.2009 with permission to suffix General Holidays on 
11.7.2009 and 12.7.2009, on Medical Grounds. 


೭೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೮, ೨೦೦೯ ಭಾಗ - ೨ 





The VI Addl. City Civil and Sessions Judge, Bangalore, has been placed in additional charge of 
the | Addl. City Civil and Sessions Judge, Bangalore, during the above mentioned period from 17.5.2009 
to 27.5.2009. 

The XVIll Addl. City Civil and Sessions Judge, Bangalore, has been placed in additional charge of 
the | Addl .City Civil and Sessions Judge, Bangalore, during the above mentioned periods from 21.6.2009 
to 30.6.2009 and 3.7.2009 to 12.7.2009. 

Sri .Bhimappa ಅ. Jattennavar, | Addl. City Civil and Sessions Judge, Bangalore, is re-posted to 
the same post on expiry of respective leave periods. 


By order of the High Court 
P.R. 1305 Deputy Registrar 
HIGH COURT OF KARNATAKA 
NOTIFICATION 
No. GOB (1) 101/2009, Bangalore, Dated: 16" September, 2009 
The Civil Judge (Sr. Dn) and JMFC., Sindgi, is concurrently appointed as the Civil Judge (Sr. Dn) 
and JMFC., Indi, during the Maternity leave period of Smt. Suvarna K. Mirji, Civil Judge (Sr. Dn) and 
JMFC., Indi, from 18.09.2009 till the officer resumes her duty. 
By order of the High Court 
P.R. 1306 Deputy Registrar 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 386 SAS 2009, Bangalore, Dated: 14" September, 2009 
The services of Sri C.M. Shirol, IAS (KN-94), Managing Director, Mysore Sugar Company Limited, 
Bangalore, is withdrawn from the Commerce & Industries Department, with immediate effect and posted 
until further orders as Regional Commissioner, Belgaum, in the existing vacancy. 
By Order and in the name of the Governor of Karnataka, 
K.G. ANANTHA 
P.R. 1307 Under Secretary to Government, 
Department of Personnel and Administrative Reforms (Services-l) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 254 ಸಅಸೇ 2009, ಬೆಂಗಳೂರು, ದಿನಾಂಕ: 11ನೇ ಸೆಪ್ಟೆಂಬರ್‌, 2009. 
ಶ್ರೀ ಡಿ.ಎನ್‌. ಪಾಟೀಲ್‌, ನಿವೃತ್ತ ಸೀನಿಯರ್‌ ಆಡಿಟ್‌ ಆಫೀಸರ್‌, (ಮಹಾಲೇಖಪಾಲರ ಕಛೇರಿ), ನಂ. 100/1, 
“ಸುರಭಿ ಅಪಾಟ್‌ ೯ಮೆಂಟ್ಸ್‌ ಎ.ಜಿ.ಎಸ್‌. ಲೇಔಟ್‌, 4ನೇ ಕ್ರಾಸ್‌, ನ್ಯೂ ಬಿ.ಇ.ಎಲ್‌. ರಸ್ತೆ, ಆರ್‌.ಎಂ.ವಿ-ಎರಡನೇ ಹಂತ, 
ಬೆ೦ಗಳೂರು-560054, ಇವರನ್ನು ಕರ್ನಾಟಕ ಸರ್ಕಾರದ ಸಚಿವಾಲಯದ ಆರ್ಥಿಕ ಇಲಾಖೆಯ ಉಪ ನಿಯಂತ್ರಕರು (ಲೆಕ್ಕ 
ಪತ್ರ ನಿರ್ವಹಣೆ) ಹುದ್ದೆಯಲ್ಲಿ ಮಾಸಿಕ ರೂ. 20, 000/- ಗಳ ಸಂಭಾವನೆಯೊಂದಿಗೆ ಸಮಾಲೋಚಕರನ್ನಾಗಿ ತಕ್ಷಣದಿ೦ದ 
ಜಾರಿಗೆ ಬರುವಂತೆ ಹಾಗೂ ಮೂರು ತಿಂಗಳ ಅವಧಿಗೆ ಒಪ್ಪಂದದ ಆಧಾರದ ಮೇರೆಗೆ ನೇಮಿಸಲಾಗಿದೆ. 
ಇವರ ಒಪ್ಪಂದ ನೇಮಕಾತಿಯ ಷರತ್ತು ಹಾಗೂ ನಿಬಂಧನೆಗಳಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ಆದೇಶ 
ಹೊರಡಿಸಲಾಗುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1309 ಎಂ.ಎಸ್‌. ಶಿವರಾಮ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೮, ೨೦೦೯ ೭೪೯ 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 255 ಪಿಐಎಂ 2009, ಬೆಂಗಳೂರು, ದಿನಾಂಕ: 31ನೇ ಆಗಸ್ಟ್‌, 2009. 
ಕರ್ನಾಟಕ ಲೋಕಸೇವಾ ಆಯೋಗದಿಂದ ಆಯ್ಕೆಯಾದ ಡಾ:ಹರೀಶ್‌ ಬಾಬು ಸಿ. ಇವರನ್ನು ವೈದ್ಯರು ದರ್ಜೆ-1 

(ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ) ಹುದ್ದೆಗೆ ವೇತನ ಶ್ರೇಣಿ ರೂ. 14050-25050 ಯಲ್ಲಿ ಖಾಯಂಪೂರ್ವ ಸೇವಾವಧಿ ಮೇರೆಗೆ 

ಹಂಗಾಮಿಯಾಗಿ ಶ್ರೀ ಜಯಚಾಮರಾಜೇಂದ್ರ ಭಾರತೀಯ ವೈದ್ಯಕೀಯ ಸಂಸ್ಥೆ, ಬೆಂಗಳೂರು ಇಲ್ಲಿ ಶ್ರೀ ವಿ.ಪಿ. ಸತೀಶ್‌, 

ವೈದ್ಯರು ದರ್ಜೆ-1 (ಪ್ರಕೃತಿ ಚಿಕಿತ್ಸೆ ರವರ ವರ್ಗಾವಣೆಯಿಂದ ತೆರವಾದ ಜಾಗಕ್ಕೆ ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ನೇಮಕ 
ಮಾಡಲಾಗಿದೆ. 

1 ಈ ಅಧಿಸೂಚನೆಯನ್ನು ನೋಂದಣಿ ಅಂಚೆಯಲ್ಲಿ ಹೊರಡಿಸಿದ ದಿನಾಂಕದಿಂದ 15 ದಿನಗಳೊಳಗಾಗಿ ಅಭ್ಯರ್ಥಿಯು 
ಆಯುಷ್‌ ನಿರ್ದೇಶನಾಲಯ, ಬೆ೦ಗಳೂರು-560009 ಇಲ್ಲಿ ಕರ್ತವ್ಯಕ್ಕೆ ಹಾಜರಾಗತಕ್ಕದ್ದು. ಹಾಜರಾಗದಿದ್ದಲ್ಲಿ 
ನೇಮಕಾತಿಯು ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಗಳು 1977ರ ನಿಯಮ 18(3)ರನ್ವಯ 
ಯಾವುದೇ ಸೂಚನೆಯಿಲ್ಲದೇ ತಂತಾನೇ ರದ್ದಾಗುವುದು. 

2. ನೇಮಕಾತಿ ಹೊಂದಿದ ಅಭ್ಯರ್ಥಿಯು 2 ವರ್ಷಗಳ ಕಾಲ ಖಾಯಂಪೂರ್ವ ಸೇವಾವಧಿಗೆ ಒಳಪಟ್ಟಿರುತ್ತಾರೆ. ಸದರಿ 
ಅವಧಿಯಲ್ಲಿ ವೈದ್ಯರು ದರ್ಜೆ-1 ಹುದ್ದೆಗೆ ನಿಗದಿಪಡಿಸಲಾಗಿರುವ ಇಲಾಖಾ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬೇಕು. 

3. ಅಭ್ಯರ್ಥಿಯು ಕೆಲಸಕ್ಕೆ ಹಾಜರಾಗುವಾಗ ಎಲ್ಲಾ ಮೂಲ ದಾಖಲೆಗಳನ್ನು ಅಂದರೆ, ನೇಮಕಗೊಂಡ ಹುದ್ದೆಗೆ 
ನಿಗದಿಪಡಿಸಿರುವ ವಿದ್ಯಾರ್ಹತೆಯ ಪ್ರಮಾಣ ಪತ್ರ, ಜನ್ಮದಿನಾಂಕದ ದಾಖಲೆ, ಮೀಸಲಾತಿ ಆಧಾರದ ಮೇಲೆ 
ಆಯ್ಕೆಯಾದ ಅಭ್ಯರ್ಥಿಯಾಗಿದ್ದಲ್ಲಿ ಮೀಸಲಾತಿ ಪ್ರಮಾಣ ಪತ್ರ ಇತ್ಯಾದಿಗಳನ್ನು ನಿರ್ದೇಶಕರು, ಆಯುಷ್‌ 
ನಿರ್ದೇಶನಾಲಯ, ಬೆ೦ಗಳೂರು-560009 ಇವರ ಮುಂದೆ ಹಾಜರುಪಡಿಸತಕ್ಕದ್ದು. ಇವರ ಪ್ರಮಾಣ ಪತ್ರಗಳನ್ನು 
ಪರಿಶೀಲಿಸಿ ವರದಿ ಮಾಡಿಸಿಕೊಂಡ ನಂತರ ಇವರನ್ನು ನೇಮಿಸಿರುವ ಜಾಗಕ್ಕೆ ವರದಿ ಮಾಡಿಕೊಳ್ಳಲು ನಿರ್ದೇಶಕರು 
ಸೂಚಿಸುವುದು. 

4. ಈ ಅಭ್ಯರ್ಥಿಯ ನೇಮಕಾತಿಯು ಪ್ರಸ್ತುತ ಚಾಲ್ತಿಯಲ್ಲಿರುವ ಮತ್ತು ಕಾಲ-ಕಾಲಕ್ಕೆ ಹೊರಡಿಸುವ ಎಲ್ಲಾ ಸಂಬಂಧಪಟ್ಟ 
ನಿಯಮಗಳಿಗೆ ಒಳಪಟ್ಟಿರುತ್ತದೆ. 

5. ಅಭ್ಯರ್ಥಿಯು ಸೇವೆಗೆ ವರದಿ ಮಾಡಿಕೊಳ್ಳುವ ಸಂದರ್ಭದಲ್ಲಿ ನಿಷ್ಠಾ ಪ್ರಮಾಣ ವಚನವನ್ನು ಸ್ವೀಕರಿಸತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1310 ಎನ್‌. ಮಹಾಲಕ್ಷ್ಮಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 


(ಭಾರತೀಯ ವೈದ್ಯ ಪದ್ಧತಿ) 





ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 
ಕ್ರಮಾಂಕ : ಇಡಿ 238 ಯುಕೆವಿ 2009, ಬೆಂಗಳೂರು, ದಿನಾಂಕ: 14ನೇ ಸೆಪ್ಟೆಂಬರ್‌, 2009. 
ಡಾ:ಎಸ್‌.ಬಿ. ಹಿಂಚಗೇರಿ, ಬಯೋಕೆಮಿಸ್ಟ್ರಿ ಪ್ರಾಧ್ಯಾಪಕರು, ಕರ್ನಾಟಕ ವಿಶ್ವವಿದ್ಯಾನಿಲಯ, ಧಾರವಾಡ ಇವರನ್ನು 
ಕರ್ನಾಟಕ ವಿಶ್ವವಿದ್ಯಾನಿಲಯದ ಕುಲಸಚಿವರ ಹುದ್ದೆಗೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ನೇಮಿಸಲಾಗಿದೆ. ಶ್ರೀ ವಿ. ರಂಗಸ್ವಾಮಿ, ಭಾ.ಅ.ಸೇ.. ಕುಲಸಚಿವರು, ಕರ್ನಾಟಕ ವಿಶ್ವವಿದ್ಯಾನಿಲಯ, ಧಾರವಾಡ ಇವರ 
ಸೇವೆಯನ್ನು ಸಿ.ಆ.ಸು. ಇಲಾಖೆಗೆ ಹಿ೦ದಿರುಗಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1311 ಬಿ.ಎಸ್‌. ಜಾಪಾಲಿ 
ಸರ್ಕಾರದ ಉಪ ಕಾರ್ಯದರ್ಶಿ 
ಶಿಕ್ಷಣ ಇಲಾಖೆ (ವಿಶ್ವವಿದ್ಯಾನಿಲಯಗಳು) 





೭೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೮, ೨೦೦೯ ಭಾಗ - ೨ 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ:ಲಾ 89 ಎಲ್‌ಎಜಿ 2009, ಬೆಂಗಳೂರು, ದಿನಾಂಕ: 11ನೇ ಸೆಪ್ಟೆಂಬರ್‌, 2009. 
ಶ್ರೀ ಪಿ. ತಿಪ್ಲೇರುದಪ್ಪ್ತ ಸಹಾಯಕ ಆಡಳಿತಾಧಿಕಾರಿ, ಅಡ್ವೋಕೇಟ್‌ ಜನರಲ್‌ ಕಚೇರಿ, ಬೆಂಗಳೂರು, ಇವರ 


ಸೇವೆಯನ್ನು ಕಾರ್ಯ ನಿರ್ವಾಹಣ ಅಧಿಕಾರಿ, ತಾಲ್ಲೂಕು ಪಂಚಾಯಿತಿ, ಶಿರಗುಪ್ಪ ಹುದ್ದೆಗೆ ನೇಮಿಸುವ ಸಲುವಾಗಿ 
ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 


ಇಲಾಖೆಯ ವಶಕ್ಕೆ ನೀಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌. 1312 


ಆ. ಶಿವಾನಂದ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 
ಕ್ರಮಾಂಕ :ಇಡಿ 74 ಯುಡಿವಿ 2009, ಬೆಂಗಳೂರು, ದಿನಾಂಕ: 14ನೇ ಸೆಪ್ಟೆಂಬರ್‌, 2009. 


ಪ್ರೋ ಡಿ. ಶಿವಲಿಂಗಯ್ಯ ಪ್ರಾಧ್ಯಾಪಕರು, ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ವಿಭಾಗ, ಮಂಗಳೂರು 


ವಿಶ್ವವಿದ್ಯಾನಿಲಯ, ಮಂಗಳೂರು ಇವರನ್ನು ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಸಚಿವರು (ಮೌಲ್ಯಮಾಪನ) ಹುದ್ದೆಗೆ ಈ 
ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌. 1313 


ಕೈ 


ಬಿ.ಎಸ್‌. ಜಾಪಾಲಿ 
ಸರ್ಕಾರದ ಉಪ ಕಾರ್ಯದರ್ಶಿ 
ಶಿಕ್ಷಣ ಇಲಾಖೆ (ವಿಶ್ವವಿದ್ಯಾನಿಲಯಗಳು) 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆವಾಕೈ 135 ಕೈಸೇವಿ 2009, ಬೆಂಗಳೂರು, ದಿನಾಂಕ: 15ನೇ ಸೆಪ್ಟೆಂಬರ್‌, 2009. 


ಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಈ ಕೆಳಕಂಡ ಜಂಟಿ ನಿರ್ದೇಶಕರುಗಳನ್ನು ಅವರುಗಳ ಹೆಸರುಗಳ ಮುಂದೆ 


ಸೂಚಿಸಿರುವ ಹುದ್ದೆಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿದೆ. 


























ಕ್ರಸಂ. | ಅಧಿಕಾರಿಗಳ ಹೆಸರು ಕಾರ್ಯನಿರ್ವಹಿಸುತ್ತಿರುವ ವರ್ಗಾವಣೆ ಮಾಡಿ ನೇಮಿಸಲಾದ ಹುದ್ದೆ ಮತ್ತು ಸ್ಥಳ 
ಹುದ್ದೆ ಮತ್ತು ಸ್ಥಳ 
ಶ್ರೀಯುತರು 

1 ಟಿ. ಹೊನ್ನೂರಪ್ಪ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
ಜಂಟಿ ನಿರ್ದೇಶಕರು, ಇಲಾಖೆಯಿಂದ ಇವರ ಸೇವೆಯನ್ನು ಹಿಂಪಡೆದು ನಿಯೋಜನೆ 
ನಿಯೋಜನೆ ಮೇರೆಗೆ ಯೋಜನಾ | ಮೇರೆಗೆ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ 
ನಿರ್ದೇಶಕರು, ಡಿಆರ್‌ಡಿಎ, ಜಿಲ್ಲಾ | ಚರ್ಮೋದ್ಯಮ ಅಭಿವೃದ್ಧಿ ನಿಗಮ, ಬೆಂಗಳೂರು (ಖಾಲಿ 
ಪಂಚಾಯತ್‌, ಶಿವಮೊಗ್ಗ ಹುದ್ದೆಗೆ) 

2 ನಾಗರಾಜ್‌ ಸಿ. ಚವ್ಹಾಣ್‌, ಜಂಟಿ ನಿರ್ದೇಶಕರು 
ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, ದಾವಣಗೆರೆ (ಖಾಲಿ ಹುದ್ದೆಗೆ) 
ಜಿಲ್ತಾ ಕೈಗಾರಿಕಾ ಕೇ೦ದ್ರ, ಚಿತ್ರದುರ್ಗ 

3 ಪಿ. ಪ್ರಭುದೇವ್‌, ಜಂಟಿ ನಿರ್ದೇಶಕರು 
ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, ಚಿತ್ರದುರ್ಗ (ಶ್ರೀ ನಾಗರಾಜ್‌ ಸಿ. 
ಜಿಲ್ಲಾ ಕೈಗಾರಿಕಾ ಕೇಂದ್ರ, ಬಾಗಲಕೋಟೆ ಚವ್ಹಾಣ್‌, ಇವರ ವರ್ಗಾವಣೆಯಿಂದ ಖಾಲಿಯಾಗುವ 

ಹುದ್ದೆಗೆ) 

4 ಎಂ.ಎಲ್‌. ಹಾಲಳ್ಳಿ ಜಂಟಿ ನಿರ್ದೇಶಕರು 
ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ ಬಾಗಲಕೋಟೆ (ಶ್ರೀ ಪಿ. ಪ್ರಭುದೇವ್‌ 
ಜಿಲ್ತಾ ಕೈಗಾರಿಕಾ ಕೇಂದ್ರ, ರಾಯಚೂರು ಇವರ ವರ್ಗಾವಣೆಯಿಂದ ಖಾಲಿಯಾಗುವ ಹುದ್ದೆಗೆ) 








ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೮, ೨೦೦೯ 


೭೫೧ 



































ಕ್ರಸಂ. | ಅಧಿಕಾರಿಗಳ ಹೆಸರು ಕಾರ್ಯನಿರ್ವಹಿಸುತ್ತಿರುವ ವರ್ಗಾವಣೆ ಮಾಡಿ ನೇಮಿಸಲಾದ ಹುದ್ದೆ ಮತ್ತು ಸ್ಥಳ 
ಹುದ್ದೆ ಮತ್ತು ಸ್ಥಳ 
ಶ್ರೀಯುತರು 
5 |ಎ.ಬಿ. ಪರಡ್ಡಿ ನಿಯೋಜನೆ ಮೇರೆಗೆ ಜಂಟಿ ನಿರ್ದೇಶಕರು ಕೆ.ಹೆಚ್‌.ಡಿ.ಸಿ. 
ಜಂಟಿ ನಿರ್ದೇಶಕರು, ಹುಬ್ಬಳ್ಳಿ (ಶೀ ಮಾಲತೇಶ್‌ ಜೀವಣ್ಣವರ್‌ ಇವರ 
ಜಿಲ್ಲಾ ಕೈಗಾರಿಕಾ ಕೇಂದ್ರ, ಹಾವೇರಿ ವರ್ಗಾವಣೆಯಿಂದ ಖಾಲಿಯಾಗುವ ಹುದ್ದೆಗೆ) 
6 | ಮಾಲತೇಶ್‌ ಜೀವಣ್ಣವರ್‌, ಜಂಟಿ ನಿರ್ದೇಶಕರು 
ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, ಧಾರವಾಡ (ಖಾಲಿ ಹುದ್ದೆಗೆ) 
ನಿಯೋಜನೆ ಮೇರೆಗೆ ಕೆ.ಹೆಚ್‌.ಡಿ.ಸಿ. ಹುಬ್ಬಳ್ಳಿ 
7 | ಎಂ.ವಿ. ಹೇಮಂತಕುಮಾರ್‌, ಜಂಟಿ ನಿರ್ದೇಶಕರು 
ಜಂಟಿ ನಿರ್ದೇಶಕರು, ನಿಯೋಜನೆ ಮೇರೆಗೆ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ 
ಜಿಲ್ಲಾ ಕೈಗಾರಿಕಾ ಕೇಂದ್ರ, ಮಂಗಳೂರು ಮಂಡಳಿ, ಬೆಂಗಳೂರು (ಶ್ರೀ ಅಬ್ದುಲ್‌ ಅಜೀಜ್‌ ಇವರ 
ವರ್ಗಾವಣೆಯಿಂದ ಖಾಲಿಯಾಗುವ ಹುದ್ದೆಗೆ) 
8 | ಅಬ್ದುಲ್‌ ಅಜೀಜ್‌ ಜಂಟಿ ನಿರ್ದೇಶಕರು, 
ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, ಮಂಗಳೂರು 
ನಿಯೋಜನೆ ಮೇರೆಗೆ ಕರ್ನಾಟಕ ಕೈಗಾರಿಕಾ | (ಶ್ರೀ ಎಂ.ವಿ. ಹೇಮಂತಕುಮಾರ್‌, ಇವರ ವರ್ಗಾವಣೆಯಿಂದ 
ಪ್ರದೇಶಾಭಿವೃದ್ದಿ ಮಂಡಳಿ, ಬೆಂಗಳೂರು ಖಾಲಿಯಾಗುವ ಹುದ್ದೆಗೆ) 
9 |ಆರ್‌.ಐ. ಕುಂಬಾರ್‌, ಜಂಟಿ ನಿರ್ದೇಶಕರು, 
ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, ಹಾವೇರಿ 
ಜಿಲ್ಲಾ ಕೈಗಾರಿಕಾ ಕೇಂದ್ರ, ಗದಗ್‌ (ಶ್ರೀ ಎಬಿ. ಪರಡ್ಡಿ ಇವರ ವರ್ಗಾವಣೆಯಿಂದ 
ತೆರವಾಗಲಿರುವ ಹುದ್ದೆಗೆ) 
10 | ಎನ್‌.ಎಸ್‌. ಚಂದ್ರಶೇಖರ್‌, ಜಂಟಿ ನಿರ್ದೇಶಕರು, 
ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, ಮೈಸೂರು (ಶ್ರೀ ಎಂ. ಶಿವಶಂಕರ್‌, 
ಜಿಲ್ಲಾ ಕೈಗಾರಿಕಾ ಕೇಂದ, ಚಾಮರಾಜನಗರ ಇವರ ವರ್ಗಾವಣೆಯಿಂದ ಖಾಲಿಯಾಗುವ ಹುದ್ದೆಗೆ) 
11 | ಎಂ. ಶಿವಶಂಕರ್‌ ಜಂಟಿ ನಿರ್ದೇಶಕರು, 
ಜಂಟಿ ನಿರ್ದೇಶಕರು, ಜಿಲ್ಲಾ ಕೈಗಾರಿಕಾ ಕೇಂದ್ರ, ಚಾಮರಾಜನಗರ (ಶೀ ಎನ್‌.ಎಸ್‌. 
ಜಿಲ್ಲಾ ಕೈಗಾರಿಕಾ ಕೇಂದ್ರ, ಮೈಸೂರು ಚಂದ್ರಶೇಖರ್‌, ಇವರ ವರ್ಗಾವಣೆಯಿಂದ ಖಾಲಿಯಾಗುವ 
ಹುದ್ದೆಗೆ) 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1314 ಬಿ.ಸಿ. ಪ್ರಕಾಶ್‌ 


ಸರ್ಕಾರದ ಅಧೀನ ಕಾರ್ಯದರ್ಶಿ 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ಸೇವೆಗಳು) 


ಅಧಿಸೂಚನೆ 
ಸಂಖ್ಯೆ:ವಾಕೈ 194 ಕೈಸೇವಿ 2009, ಬೆ೦ಗಳೂರು, ದಿನಾಂಕ: 17ನೇ ಸೆಪ್ಟೆಂಬರ್‌, 2009. 
ಶ್ರೀ ಹೆಚ್‌.ಕೆ. ರುದ್ರಪ್ಪ ಉಪ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ (ನೇಮಕಾತಿ ನಿರೀಕ್ಷಣೆಯಲ್ಲಿ) 
ಇವರನ್ನು ನಿಯೋಜನೆ ಮೇರೆಗೆ ಹಾವೇರಿ ನಗರ ಸಭೆ ಆಯುಕ್ತರ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಪಿ.ಆರ್‌. 1315 


ಬಿ.ಸಿ. ಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ಸೇವೆಗಳು) 





೭೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್‌ ೮, ೨೦೦೯ ಭಾಗ - ೨ 





PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 182 SFP 2009, Bangalore, Dated: 17" September, 2009 

Sri Manoj Kumar Tripathi, IFS (KN-2000), Deputy Conservator of Forests & Project Officer (e- 
Procurement), DPAR (e-Governance), Bangalore is transferred with immediate effect and posted until 
further orders as Deputy Conservator of Forests, Wild Life Division, Madikeri, Kodagu District in the 
existing vacancy. 

Sri K.T. Hanumanthappa, IFS (KN-2005), Deputy Conservator of Forests, Forest Mobile Squad, 
Sirsi, Uttara Kannada District is transferred with immediate effect and posted until further orders as 
Deputy Conservator of Forests, Project Tiger, Bandipura Wild Life Division, Bandipura, Chamarajanagara 
District in the existing vacancy. 

By Order and in the name of the Governor of Karnataka, 
ASHOK P. ATRE 
P.R. 1316 Under Secretary to Government, 
Department of Personnel and Administrative Reforms (Services-IV) 
HIGH COURT OF KARNATAKA 
NOTIFICATION 
GOB (1 313/2009, Bangalore, Dated: 15" September, 2009 
PART-I 

In exercise of the powers vested under sub-section (2) of Section 12 of the Code of Criminal 
Procedure, 1973 (Central Act No. 2/1974), the High Court of Karnataka hereby appoints the Civil Judges 
(Sr. Dn) mentioned in Column No. 2 as Addl. Chief Judicial Magistrates for the District mentioned in 
Column No. 3 for the periods mentioned in Column No. 4 during Dasara Vacation 2009. 












































Sl. Designation District Period 

No. From To 

1 |. Addl Civil Judge (Sr. Dn), Bangalore Rural 29.9.09 1.10.09 
Bangalore Rural District 
Bangalore 

2 Civil Judge (Sr. Dn.) Ron Gadag 22.9.09 1.10.09 

3 |Addl. Civil Judge (Sr. Dn) and Haveri 27.9.09 1.10.09 
JMFC., Haveri 

4 | Addl. Civil Judge (Sr. Dn.) and Kolar 22.9.09 1.10.09 
CJM, Kolar 

5 |Addl. Civil Judge (Sr. Dn.)., Ramanagara 22.9.09 1.10.09 
Ramanagara 

PART-II 


In exercise of the powers conferred under Section 9(5) of the Code of Criminal Procedure, 1973, 
the Civil Judges (Sr.Dn) mentioned in Column No. 2 of the above table are hereby directed to dispose of 
any urgent application which is, or may be, made or pending before the District Judge of the District 
Courts mentioned in Column No. 3 of the above table, during Dasara Vacation of 2009. 

By order of the High Court, 
P.R. 1294 P. KRISHNA BHAT 
Registrar (Judicial) 


